ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ವಿಕಾಸ ಸೌಧ, ವಿಧಾನ ಸೌಧ ಪ್ರವೇಶಕ್ಕಾಗಿ ಪಾಸ್‌ ವಿತರಿಸುವ ಕುರಿತು 
ಶ್ರೀ ಎನ್‌. ರವಿಕುಮಾರ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು ) - 
533 (652) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ವಾಹನಗಳಿಗೆ ವಿಧಾನ ಸೌಧ, ವಿಕಾಸ ಸೌಧ ಪ್ರವೇಶಿಸಲು ಅನುವಾಗುವಂತೆ ಎಷ್ಟು ವಿಧದ ಪಾಸುಗಳನ್ನು ನೀಡಲಾಗುತ್ತದೆ; 
ಅದಕ್ಕೆ ಇರುವ ನಿಯಮಗಳೇನು; (ನಿಯಮದ ಪ್ರತಿಯೊಂದಿಗೆ ವಿವರ ನೀಡುವುದು) 


(ಆ) ವಾಹನಗಳಿಗೆ ವಿಧಾನ ಸೌಧ, ವಿಕಾಸ ಸೌಧ ಪ್ರವೇಶಿಸಲು ಅನುವಾಗುವಂತೆ ಪಾಸುಗಳನ್ನು ನೀಡಲು ಇರುವ 
ಮಾನದಂಡಗಳೇನು; ಯಾವ ಯಾವ ವ್ಯಕ್ತಿಗಳಿಗೆ ವಾಹನ ಪಾಸ್‌ ನೀಡಲಾಗುತ್ತದೆ; 


(ಇ) 2020ರ ಜನವರಿ ತಿಂಗಳಿನಿಂದ ಇದುವರೆಗೆ ಎಷ್ಟು ವಾಹನಗಳಿಗೆ ವಾಹನ ಪಾಸ್‌ ವಿತರಿಸಲಾಗಿದೆ; ಸರ್ಕಾರಿ ಅಧಿಕಾರಿಗಳು 
ಸರ್ಕಾರದ ವಾಹನಗಳನ್ನು ಹೊರತುಪಡಿಸಿ ವಾಹನ ಪಾಸ್‌ ಪಡೆದ ಖಾಸಗಿ ವ್ಯಕ್ತಿಗಳ ಹೆಸರು, ವಾಹನದ ಸಂಖ್ಯೆಯೊಂದಿಗೆ 
ಮಾಹಿತಿ ನೀಡುವುದು; 


(ಈ) ಗಣ್ಯ ವ್ಯಕ್ತಿಗಳಿಗೆ ವಾಹನ ಪಾಸ್‌ನ್ನು ಯಾವ ಆಧಾರದಲ್ಲಿ ನೀಡಲಾಗುತ್ತದೆ; ಪಾಸ್‌ ಪಡೆಯುವ ವ್ಯಕ್ತಿಯನ್ನು ಗಣ್ಯ ವ್ಯಕ್ತಿ 
ಎಂಬುದಾಗಿ ಶಿಫಾರಸ್ಸು ಮಾಡುವವರು ಯಾರು; ಒಬ್ಬ ವ್ಯಕ್ತಿಯನ್ನು ಗಣ್ಯ ವ್ಯಕ್ತಿ ಎಂದು ಪರಿಗಣಿಸಬೇಕಾದಲ್ಲಿ ಆ ವ್ಯಕ್ತಿಗೆ 
ಇರಬೇಕಾದ ಅರ್ಹತೆಗಳೇನು; 


(ಉ) ಸಿ.ಆ.ಸು. ಇಲಾಖೆಯ ಕಾರ್ಯಕಾರಿ ಕಛೇರಿಯಲ್ಲಿ ವಾಹನ ಪಾಸುಗಳ ವಿತರಣೆಯಲ್ಲಿ ಅಕ್ರಮವೆಸಗಿರುವ ಕುರಿತು ತನಿಖೆ 
ನಡೆಸಲಾಗಿದೆಯೇ; ಯಾವ ತಪ್ಪಿತಸ್ಥ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ? 


